cd. ಕರ್ನಾಟಿಕ ವಿಧಾನ ಪರಿಷತ್ತು 


ಅವಲಂಭಿತ ಕುಟುಂಬಗಳಿಗೆ 1ಲಕ್ಷ 
ಪರಿಹಾರ ಘೋಷಣೆ ಮಾಡಿದ್ದು, ಆಗ್ನೇಯ 
ಪದವಿಧರರ ಮತಕ್ಲೇತ್ರದ ವ್ಯಾಪ್ತಿಯಲ್ಲಿ 
ಎಷ್ಟು ಜನರಿಗೆ ಪರಿಹಾರ ಒದಗಿಸಲಾಗಿದೆ; 


ಆ) ಪರಿಹಾರ ನೀಡಿದಲ್ಲಿ, ತಾಲ್ಲೂಕುವಾರು 
ವಿವರ ನೀಡುವುದು? 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 1120(1272) 
ಸದಸ್ಯರ ಹೆಸರು ಶ್ರೀ ಚಿದಾನಂದ್‌ ಎಂ.ಗೌಡ (ಪದವೀಧರರ ಕ್ಲೇತು) 
ವಿಷಯ ಕೋವಿಡ್‌ ರೋಗದಲ್ಲಿ ತೀರಿಕೊಂಡಿದ್ದ ಅವಲಂಬಿತರ 
ಕುಟುಂಬಕ್ಕೆ ಘೋಷಣೆ ಮಾಡಿದ ಪರಿಹಾರದ ಬಗ್ಗೆ 

ಉತ್ತರಿಸಬೇಕಾದ ದಿನಾಂಕ 22/09/2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

ಪ್ರಶ್ನೆ ಉತ್ತರ 
ಅ) ಆಗ್ನೇಯ ಪದವಿಧರರ ಮತಕ್ಷೇತ್ರದ » ಕೋವಿಡ್‌ ನಿಂದ ಮೃತ ಹೊಂದಿದ ಬಿ.ಪಿ.ಎಲ್‌ 
ವ್ಯಾಪ್ತಿಯಲ್ಲಿ 2020-21ಸಾಲಿನಲ್ಲಿ ಕುಟುಂಬದ ದುಡಿಯುವ ವ್ಯಕ್ತಿಯ ಕುಟುಂಬಕ್ಕೆ 
ಕೋವಿಡ್‌19ರಿಂದ ಸಾವನ್ನಪ್ಪಿದ ಪರಿಹಾರ ವಿತರಣೆಗೆ ಕುರಿತಂತೆ ಆಗ್ನೇಯ 


ಪದವಿಧರರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 1,157 
ಅರ್ಜಿಗಳು ಸ್ಟೀಕೃತವಾಗಿದ್ದು. ತಾಲ್ಲೂಕುವಾರು 
ಮಾಹಿತಿ ಅನುಬಂಧದಲ್ಲಿ ಲಗತ್ತಿಸಿದೆ. 


>» ಪರಿಹಾರ ವಿತರಣೆಗಾಗಿ ಜಿಲ್ಲಾ ಹಾಗೂ ತಾಲ್ಲೂಕು 
ಮಟ್ಟದಲ್ಲಿ ನಿರ್ವಹಿಸಬೇಕಾದ ಕಾರ್ಯದ ಕುರಿತು 
ಅಗತ್ಯ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದ್ದು, 
ಸಾರ್ವಜನಿಕರು ಅರ್ಜಿ ಸಲ್ಲಿಕೆಗೆ ಅನುವಾಗಲು 
ಅಗತ್ಯ ಅರ್ಜಿ ನಮೂನೆಗಳನ್ನು ಹಾಗೂ ದಾಖಲೆಗಳ 
ಮಾಹಿತಿಯನ್ನು ನೀಡಲಾಗಿದೆ. 


> ಅರ್ಜಿ ಸ್ನೀಕೃತಿ ಹಾಗೂ ಸಂಸ್ಕರಣೆಗೆ ಸಂಬಂಧಿಸಿದಂತೆ 
ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಅರ್ಜಿ 
ಸ್ವೀಕೃತಿ ಹಾಗೂ ಪರಿಶೀಲನಾ ಕಾರ್ಯ ಪ್ರಗತಿಯಲ್ಲಿದೆ. 
ಪರಿಶೀಲನೆ ಆಧಾರದ ಮೇಲೆ ಪರಿಹಾರ ವಿತರಿಸಲು 
ಕ್ರಮವಹಿಸಲಾಗಿದೆ. 


ಸೆಂ. DSSP- LCQ-24/2021 


- 
pay ¥— 
(ಆರ್‌.ಅಶೋಕ) 
ಕೆಂಬಾಯ ಸಚಿವರು 


~ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಚಿದಾನಂದ್‌ ಎಂ.ಗೌಡ 
(ಪದವೀಧರರ ಕ್ಷೇತ್ರ) ಇವರ ಪ್ರಶ್ನೆ ಸಂಖ್ಯೆ:1120(1272) ಕೆ ಅನುಬಂಧ 


1 Chikballapur Bagepalli 13 
2 Chikballapur Chikballapur 37 
3 Chikballapur Chintamani 22 
4 Chikballapur Gauribidanur 2 
5 Chikballapur Gudibanda 6 
6 Chikballapur Sidlaghatta 5 
TOTAL 85 

7 Chitradurga Challakere 1 
8 Chitradurga Chitradurga 83 
9 Chitradurga Hiriyur 39 
10 Chitradurga Holalkere 45 
11 Chitradurga Hosdurga 11 
12 Chitradurga Molakalmuru 2 
TOTAL 181 

13 Davanagere Davanagere 152 
14 Davanagere Harihar 8 
15 Davanagere Jagalur 18 
TOTAL 178 

16 Kolar Bangarapet 33 
17 Kolar KGF 32 
18 Kolar Kolar 86 
19 Kolar Malur 84 
20 Kolar Mulbagal 103 
21 Kolar Srinivaspur 58 
TOTAL 396 

22 Tumakuru Chiknayakanhalli 2 
23 Tumakuru Gubbi 18 
24 Tumakuru Koratagere 23 
25 Tumakuru Kunigal 23 
26 Tumakuru Madhugiri 160 
27 Tumakuru Pavagada 10 
28 Tumakuru Sira 17 
29 Tumakuru Tiptur 13 
30 Tumakuru Tumakuru 20 
31 Tumakuru Turuvekere 31 
TOTAL 317 

GRAND TOTAL 1157 


